ಕರ್ನಾಟಕ ವಿಧಾನ ಪುರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 154 
2. ಮಾನ್ಯ ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ 
3. ಉತ್ತರಿಸಬೇಕಾದ ದಿನಾಂಕ : 17.03.2020 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
ಕಸಂ EN ಉತ್ತರ 
8 Tan ಗ So ಹಡ 
ಖುರೀದಿಗೆ ಮಿತಿಗೊಳಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ತೊಗರಿಗೆ ಸರ್ಕಾರ ನಿಗದಿಪಡಿಸಿದ ಬೆಂಬಲ 
ಬೆಲೆ ಎಷ್ಟು; 


ಕೃಷಿ ಮತ್ತು ತೋಟಗಾರಿಕೆ ಉತ್ಸನ್ನಗಳ ಬೆಲೆ ಸ್ಥಿರೀಕರಣ ಸಜಿವ 
ಸಂಪುಟ ಉಪ ಸಮಿತಿ ಸಭೆಯ ತೀರ್ಮಾನದಂತೆ ಪ್ರತಿ ರೈತರಿಂದ 
ಗರಿಷ್ಟ 10 ಕ್ವಿಂಟಾಲ್‌ ತೊಗರಿ ಖರೀದಿಸಲಾಗುತ್ತಿದೆ. 


2019-20ನೇ ಸಾಲಿಗೆ ಕೇಂದ್ರ ಸರ್ಕಾರವು ಎಫ್‌.ಎ.ಕ್ಕೂ 
ಗುಣಮಟ್ಟದ ತೊಗರಿ ಉತ್ಪನ್ನ ಪ್ರತಿ ಕ್ಲಿಂಟಾಲಿಗೆ ರೂ.5,800/- | 
ಬೆಂಬಲ 'ಜೆಲೆಯನ್ನು ಘೋಷಿಸಿರುತ್ತೆ. ಇದರ ಜೊತೆಗೆ ರಾಜ್ಯ 
ಸರ್ಕಾರದ ವಹೇಲರದ ಪ್ರೋಶ್ಲಾಹಧನ ಪ್ರತಿ ಕ್ಲಿಂಟಾಲ್‌ಗೆ 
ರೂ.300/- ರಂತೆ ನಿಗಧಿಪಡಿಸಿ ಒಟ್ಟಾರೆ ರೂ6100/- ರಂತೆ 


ಪ್ರತಿ ಕ್ಲಟಾಲ್‌ ತೊಗರಿ ಖರೀದಿಸಲಾಗುತ್ತಿದೆ. ನ ಾದಿಷಿರ 


ಪಹಣಿಯಕ್ಷ್‌ ನಮಾದಗರುನ ನಾಗಾ 
ಮಾರಾಟ ಮಾಡಲು ರೈತರು ತಂದಿರುವ 
ಬೆಳೆಗಳು ಬೇರೆ ಬೇರೆ ಇವೆ ಎನ್ನುವ 
ಕಾರಣ ನೀಡಿ ತೊಗರಿ ಖರೀದಿಸಲು 
| ನಿರಾಕರಿಸುತ್ತಿರುವುದರಿಂದ ರೈತರು ಮತ್ತೆ 
ಸಾಲಗಾರರಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


| ಯಾವುದೇ 


ಬರಗಾಲ"'`ಪ್ರದೇಶರ "ಕೃತ ``ಜದ 
ಬೆಳೆಯನ್ನು ಪಹಣಿಯಲ್ಲಿ 
ಬೆಳೆಯ ಮಾಹಿತಿ ಇರಲಿ, ಇಲ್ಲದಿರಲಿ 
ಕೂಡಲೇ ಬೆಂಬಲ ಬೆಲೆ ನೀಡ 
ಖರೀದಿಸಲು ಸರ್ಕಾರ 


ಕ್ರಮವೇನು; 


ಕೈಗೊಂಡ 


205-20 ಸಾಲಿನ ಚಿಂ 8ರ ಹನವಸಯಡ 
ತೊಗರಿ ಖರೀದಿಗೆ ರೈತರ ನೋಂದಣಿಯನ್ನು ಎನ್‌.ಐ.ಸಿ. 
(ನ್ಯಾಷನಲ್‌ ಇನ್‌ಫಾರ್‌ಮೆಟಿಕ್‌ ಸೆಂಟರ್‌) ಎಫ್‌.ಸಿ.ಎಸ್‌. 
(ಫುಡ್‌ & ಸಿವಿಲ್‌ ಸಪ್ಲೈ) ತಂತ್ರಾಂಶದ ಮೂಲಕ 
ಮಾಡಲಾಗುತ್ತಿದೆ. ಒಂದು ವೇಳೆ ಬೆಳಿ ದರ್ಶಕದಲ್ಲಿ ರೈತರು 
ಬೆಳೆದಿರುವ ತೊಗರಿ ಬೆಳೆ ನಮೂದಾಗಿರದ ಸಂದರ್ಭದಲ್ಲಿ 
ರೈತರು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಇಂತಹ 
ಲಕ್ಷಣಗಳು ಬಂದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು 
ದೃಢೀಕರಿಸಿದ ನಂತರ ರೈತರ ' ಸೋಂದಣಿಯನ್ನು 
ಮಾಡಿಕೊಳ್ಳಲಾಗುತ್ತದೆ. ಆದಕಾರಣ, ನೈಜ ಫಲಾನುಭವಿಗಳಿಗೆ 
ಸರ್ಕಾರದ ಯೋಜನೆಯ ಲಾಭ ದೊರೆಯುತ್ತಿದೆ. 


—— 


ರೈತರ ಚಳ ಚಳಗಸೂಕ್ಷ ಚಂಬಲ'ಚಲೆ 


ಮಾಡಿಕೊಂಡ ರೈತರ ಸಂಖ್ಯೆ ಎಷ್ಟು 
ಬೆಳೆದ ಬೆಳೆಯನ್ನು ಸರ್ಕಾರ ಖರೀದಿಸದೇ 
ಇರುವುದರಿಂದ ಕೃಷಿಗಾಗಿ 
ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ 


ಮಾಡಿಕೊಂಡ ರೈತರ ಸಂಖ್ಯೆ ಎಷು; 
! [ 


ದೊರೆತಿಲ್ಲವೆಂಬ “ಕಾರಣಕ್ಕಾಗಿ ಆತ್ಮಹತ್ಯೆ } 


ಮಾಡಿದ | 


ಅಂತಹ ಯಾವುದೇ ಪ್ರಕರಣಗಳು ಸರ್ಕಾರದ ಗಮನಕ್ಕೆ 1 
ಬಂದಿರುವುದಿಲ್ಲ. 


Hl 

ತೊಗರಿಯನ್ನು `ಚೆಂಬಲ `ಚಿಆ' ನೀಡ 
ಖರೀದಿಸುವ ಮಿತಿಯನ್ನು ಹೆಚ್ಚಿಸಲು 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


ಕಾಂದ್ರ ಸರ್ಕಾರವು ಪರೀಗೆ ಅನುಪಾತ ನಾಡವ TET 
ಮೆಟ್ರಕ್‌ ಟನ್‌ ಪ್ರಮಾಣಕ್ಕನುಗುಣವಾಗಿ ಕೃಷಿ ಮತ್ತು ತೋಟಗಾರಿಕಾ 
ಉತ್ಪನ್ನಗಳ ಬೆಲೆ ಸ್ಥಿರೀಕರಣ ಸಚಿವ ಸಂಪುಟ ಉಪ ಸಮಿತಿ ಸಭೆಯ 
ತೀರ್ಮಾನದಂತೆ ಪ್ರತಿ ರೈತರಿಂದ ಗರಿಷ್ಟ 10 ಕ್ಲಿಂಟಾಲ್‌ ತೊಗರಿ ; 
ಖರೀದಿಸಲಾಗುತ್ತಿದೆ. 1 


ದಿನಾಂಕ:25.02.2020ರ ಅಂತ್ಯಕ್ಕೆ ರೈತ ನೋಂದಣಿ ಕಾರ್ಯ 
ಮುಕ್ತಾಯಗೊಂಡಿದ್ದು, ಒಟ್ಟಾರೆ 3,17,963 ರೈತರು 
ನೋಂದಣಿಯಾಗಿರುತ್ತಾರೆ. 


ಕೇಂದ್ರ ಸರ್ಕಾರವು ಗರಿಷ್ಟ ಖರೀದಿ ಪ್ರಮಾಣವನ್ನು 7.50 ಲಕ್ಷ 
ಮೆಟ್ಟಿಕ ಟನ್‌ಗೆ ಹೆಚ್ಚಿಸಿ ತೊಗರಿಯನ್ನು ಖರೀದಿಸಲು ಅನುಮತಿ 
ನೀಡುವಂತೆ ಸನ್ಮಾನ್ಯ ಮುಖ್ಯ ಮಂತ್ರಿಗಳಿಂದ ಪತ್ರ ಮುಖೇನ ಕೇಂದ್ರ 
ಸರ್ಕಾರವನ್ನು ಕೋರಲಾಗಿತ್ತು. 


ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಗರಿಷ್ಠ ಪ್ರಮಾಣವನ್ನು ಕೇಂದ್ರ 
ಸರ್ಕಾರವು 2,27,500 ಮೆಟ್ರಿಕ್‌ ಟನ್‌ಗೆ ಹೆಚ್ಚಿಸಿ ಅಸುಮತಿಸಿರುತ್ತದೆ. 


ಮುಂದುವರೆದು, ತೊಗರಿ ಖರೀದಿಸಲು Price Stabilization 


ಟನ್‌ ತೊಗರಿ ಖರೀದಿಗಾಗಿ ಅನುಮತಿ ನೀಡಲು ಮತ್ತು "ಈ 
ಯೋಜನೆಯಡಿ ಪಾವತಿಸಬೇಕಾದ ಮಾರುಕಟ್ಟೆ ಶುಲ್ಕಕ್ಕೆ ವಿನಾಯಿತಿ | 
ನೀಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು, ಈ 
ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಫು ಪತ್ರ ಸಂಖ್ಯೆಪಿಎಸ್‌: 
02001/1/2020-ಪಿಎಂಎಸ್‌ ಪಾರ್ಟ। ದಿ:12/403/2020 ಪತ್ರದಲ್ಲಿ 
ಒಂದು ಲಕ್ಷ ಮೆ.ಟನ್‌ ಹೆಚ್ಚುವರಿ ತೊಗರಿ ಖರೀದಿಗೆ ಅನುಮೋದನೆ | 
ನೀಡಿರುತ್ತದೆ. 


ಸಂಖ್ಯೆ.ಸಇ 145 ಎಂಆರ್‌ಇ 2020 


RE ENS 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


Fund (ಬಫರ್‌. ಸ್ಟಾಕ್‌). ಯೋಜನೆಯಡಿಯಲ್ಲಿ -3.58--ಲಕ್ಷ ಮೆಟ್ರಿಕ್‌ |... 


